ಒಂದು ಅಪರಿಚಿತ ಹಾದಿಯಲ್ಲಿ ನಡಿಗೆ ಆನ್‌ಲೈನ್‌ ಕಲಕ \ 
ಸ್ಮತಿ ರಾಥೋಡ್‌, ರುಚಿ ಕೊತ್ಸಾಲಾ ಮತ್ತು ಮೋನು ಕುಮಾರ್‌ 


ಪ್ರಸ್ತುತ ಕಾಲಮಾನದಲ್ಲ ಭಾರೀ ಕ್ಕಟ್ಲೊ೦ದರ ಮೂಲಕ ನಾವು 
ಹಾದುಹೋಗುತ್ತಿದ್ದೇವೆ-ಲಾಕ್‌ಡೌನ್‌ ಮತ್ತು ಅದರ ನಿಬ೦ಂ೯ಧಗಳು. 
ದೈಹಿಕ ಅಂತರ ಕಾಯ್ದುಕೊಳ್ಳುವ ಅನಿವಾರ್ಯತೆ ಮತ್ತು ಶಾಲೆಗಳ 
ಮುಚ್ಚುವಿಕೆ! - ಹೀಗೆ ಈ ಪಿಡುಗು ಜನಜೀವನವನ್ನು 
ಸಂಪೂರ್ಣವಾಗಿ ಬುಡಮೇಲು ಮಾಡಿದೆ. ಠ ನಿಗೂಢ ವೈರಸ್ಸಿನಿಂದ 
ಉಂಬಾಗಿರುವ ಅನಿಶ್ಲಿತತೆ, ಅಪನಂಬಕೆ ಮತ್ತು ಭಯಗಳ 
ಪರಿಸ್ಥಿ ತಿಯಲ್ಲ ದೂರದಿಂದಲೇ ನಮ್ಮ ವಿದ್ಯಾರ್ಥಿಗಳೊಂದಿಗೆ 
ಸಂಪಕಕಕ್ಕೆ ಬರುವುದು ಹೇಗೆ? ಎಂಬುದೇ ಶಿಕ್ಷಕರಾದ ನಮಲ್ಪ 
ಉದ್ಧವಿಸಿದ ಪ್ರಶ್ನೆಯಾಗಿದೆ. ಕಅಕಾ ಪ್ರಕ್ರಿಯೆ ಮುಂದುವರೆಯ- 
ಬೇಕಿದ್ದರಿಂದ ದೂರ ಶಿಕ್ಷಣ ಯೋಜನೆ ಪ್ರಥಮ ಹಾಗು ತಕ್ಷಣದ 
ಸಾಧ್ಯತೆಯಾಗಿ ನಮಗೆ ಕಂಡುಬಂದಿತು. ಅದೇ ವೇಳೆಗೆ, ಶಾಲೆಗೆ 
ಹೊಂದಿಕೊಂಡಿದ್ದ ನಾವು. ನಮ್ಮೆಲ್ಲರಿಗೂ ಅಪರಿಚತವಾಗಿದ್ದ ದೂರ 
ಶಿಕ್ಷಣ ತರಗತಿಯ ಸಂಭವನೀಯ ವಿನ್ಯಾಸವನ್ನು ಎದುರು- 
ನೋಡುವ ಪರಿಸ್ಥಿತಿ ಬಂದಿತು. ನಮ್ಮ ಕೆಲಸದ ಸಿದ್ಧತೆ, ಆನ್‌ಲೈನ್‌ 
ವೇದಿಕೆಯ ಘಟನೆಗಳು, ದೂರ ಶಿಕ್ಷಣಕ್ಷಾಗಿ ಬಳಸಿದ ವಿಧಾನಗಳು, 
ಎದುರಿಸಿದ ಸವಾಲುಗಳು ಹಾಗು ಈ ಪಯಣದಲ್ಲ ನಮ್ಮ ಕಲಕೆ 
ಮತ್ತು ಕೊನೆಯದಾಗಿ. ಮುಂದಿನ ನಡೆ - ಇವಿಷ್ಟನ್ನೂ ಈ 
ಲೇಖನದಲ್ತ ನಿಮ್ಮೊಂದಿಗೆ ಹಂಚಿಕೊಳ್ಳಲದ್ದೇವೆ. 


ನಮ್ಮ ಸಿದ್ಧತೆ 
[) 


ಆನ್‌ಲೈನ್‌ ವೇದಿಕೆಯು ನಮಗೆ ಹೊಸತಾದುದರಿಂದ. ನಾವು 
ಮೊದಲು ಹಲವು ಸಂಗತಿಗಳನ್ನು ಕಲಅಯಬೇಕಾಲಯುತು. ವಿವಿಧ 
ಆನ್‌ಲೈನ್‌ ವೇದಿಕೆಗಳಾದ ವಾಲ್ಲಾಪ್‌, ಗೂಗಲ್‌ ಮೀಬ್‌, 
ಗೂಗಲ್‌ ಕ್ಲಾಸ್‌ ರೂಮ್‌, ರೂಮ್‌, ಮೈಕ್ರೋಸಾಫ್ಟ್‌ ಟೀಮ್ಸ್‌ 
ಮತ್ತು ಇವುಗಳಗೆ ಪೂರಕ ವೇದಿಕೆಗಳಾದ ಗೂಗಲ್‌ ಫಾರ್ಮ್‌, 
ಫೇಸ್‌ಬುಕ್‌, ಯೂಟ್ಯೂಬ್‌ಗಳನ್ನು ಪರಿಚಯುಸಿಕೊಳ್ಳುವುದಷ್ಟೇ 
ಅಲ್ಲದೆ, ಇವೆಲ್ಲವುಗಳ ಸಾಧ್ಯತೆಗಳನ್ನು ಅನ್ಹೇಷಿಸಬೇಕಾಗಿ ಬಂದಿತು. 
ನಮ್ಮ ಸಹೋದ್ಯೋಗಿಗಳೊಡನೆ ಕೆಲವು ಪ್ರಾಯೋಗಿಕ ಕಾರ್ಯ- 
ಕ್ರಮಗಳನ್ನು ನಡೆಸಿದ ಬಳಕ ವಿದ್ಯಾರ್ಥಿಗಳ ಮೇಲೆ ಇದರ 
ಪ್ರಯೋಗಕ್ಕೆ ಮುಂದಾದೆವು. ಆನ್‌ಲೈನ್‌ನಲ್ಲ ಹಂಚಿಕೊಳ್ಳ- 
ಬಹುದಾದ ಸಂಪನ್ಕೂಲಗಳನ್ನು ಸಂಗ್ರಹಿಸಲು ಮತ್ತು ರಚಿಸಲು 
ಪ್ರಾರಂಭಸಿದೆವು, ವಿಷಯಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು 
ಅಧ್ಯಯನ ಮಾಡಿ, ಮುಂದುವರೆದ ಭಾಗವಾಗಿ ಹೊಸ 
ಕಲ್ಪನೆಗಳನ್ನು ರೂಪಿಸಲು ಕೂಲಂಕಷವಾಗಿ ವಿಷಯಾಧಾರಿತ, 
ವರ್ಗಾಧಾರಿತ ಹಾಗು ಸಾಮಾನ್ಯ ತಂಡಗಳೊಡನೆ ಮೈಕ್ರೋಸಾಫ್ಟ್‌ 
ಟೀಮ್ತ್‌, ಗೂಗಲ್‌ ಮೀಟ್‌ ಮತ್ತು ದೂರವಾಣಿ ಕಾವ್ಸರೆನ್ಡ್‌ ಕರೆಗಳ 
ಮೂಲಕ ಮುಕ್ತವಾಗಿ ಚರ್ಚಿಸಿದೆವು. ನಮ್ಮ ಹದಿನ ಬಣ್ಣೆ ವಿಚಾರ 
ವಿನಿಮಯ ಮಾಡಿಕೊಂಡು, ವಿಷಯಾಧಾರಿತ ಕಾರ್ಯಹಾಕೆ 
ಹಾಗು ಕಾರ್ಯಯೋಜನೆಗಳ ಅಭವೃಧ್ಧಿಗಾಗಿ ನಮ್ಮ ಕೆಲಸವನ್ನು 
ಸೂಕ್ತ ಶೈಅಗಳಲ್ಲ ಹಂಚಿಕೊಂಡೆವು. 


ವಾವು ಸಿದ್ದರಾದ ಬಳಕ, ವಿದ್ಯಾರ್ಥಿಗಳ ವಾಲಾಪ್‌, ದೂರವಾಣಿ 
ಸಂಖ್ಯೆಗಳನ್ನು ಅವರ ಕುಟುಂಬದವರಿಗೆ ಕರೆಮಾಡಿ ಅಥವಾ ಅವರ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


ಇರ 
5 
A BR 


ಮನೆಗೆ ಭೇಟ ನೀಡಿ ಸಂದ್ರಹಿಸಿದೆವು. ನಂತರ ಒಂದು ತರಗತಿ 
ಆಧಾರಿತ ಗುಂಪು ಹಾಗು ಒಂದು ಸಾಮಾನ್ಯ ಗುಂಪು ಎಂದು 
ಎರಡು ವಾಬ್ದಾ ಪ್‌ ಗುಂಪುಗಳನ್ನು ರಚಿಸಿಕೊಂಡೆವು. 


ಆನ್‌ಲೈನ್‌ಗೆ ಪ್ರವೇಶ 


ಮೊದಲ ಕೆಲವು ದಿನಗಕಲ್ಪ್ಲ. ಪೋಷಕರ ಬೇಡಿಕೆಯ ಅನುಸಾರ 
ಪಠ್ಯಪುಸ್ತಕದಲ್ಲನ ಅಧ್ಯಾಯಗಳ ಪಿಡಿಎಫ್‌ ಪ್ರತಿಗಳನ್ನು ಮತ್ತು 
ಪ್ರೀನ್‌ ಶಾಟ್‌ಗಳನ್ನು ವಿದ್ಯಾರ್ಥಿಗಳಗೆ ಒದಗಿಸಿದೆವು. ಇದರಿಂದ 
ತಮ್ಮ ಮಕ್ಕಳು ಅಧ್ಯಯನದಲ್ಲ ತೊಡಗುತ್ತಾರೆಂದು ಪೋಷಕರು 
ಭಾವಿಸಿದ್ದರಾದರೂ. ಈ ವಿಧಾನವು ಪರಿಣಾಮಕಾರಿಯಾದುದಲ್ಲ 
ಎಂದು ನಮಗೆ ತಿಆದಿತ್ತು. ಬಹು ಸಮಯದವರೆಗೆ ವಿದ್ಯಾರ್ಥಿಗಳು 
ಸಣ್ಣ ಪರದೆಯ ಮೊಬೈಲ್‌ ಹ್ಯಾಂಡ್‌ ಸೆಟ್‌ಮೊಂದಿಗೆ ವ್ಯವಹರಿಸ- 
ಬೇಕಿರುವ ಕಾರಣದಿಂದಾಗಿ ತಮ್ಮ ಗಮನ ಕೇಂದ್ರೀಕರಿಸಿ- 
ಕೊಳ್ಳುವುದು ಕಷ್ಟಕರವಾಗಿತ್ತು. ಅಲ್ಲದೆ ಪಿಡಿಎಫ್‌ ರೂಪದಲಿ 
ಪಠ್ಯಪುಸ್ತಕದ ಅಧ್ಯಾಯಗಳನ್ನು ವಿಧ್ಯಾರ್ಥಿಗಳ ಜೊತೆ ಹಂಚ- 
ಕೊಳ್ಳುವುದರಿಂದ ಉಪಯೋಗವಿಲ್ಲವೆಂದು ಪೋಷಕರು ಸಹ 
ಅರಿತುಕೊಂಡರು. 


ಇದೇ ಸಮಯದಲ್ಲ ನಾವು, ಗೂಗಲ್‌ ಫಾರ್ಮ್‌ (Google Forms) 
ಗಳನ್ನು ಬಳಸಿಕೊಂಡು ಪ್ರಶ್ನೆಗಳನ್ನು ಕೇಕಲು ಆರಂಭಿಸಿದ್ದೆವು. 
ವಿದ್ಯಾರ್ಥಿಗಳು ಇದರಲ್ಲ ಸರಿಯಾದ ಆಯ್ದೆಯ ಮೇಲೆ ಕ್ಲಿಕ್‌ 
ಮಾಡಿದರೆ ಸಾಕಿತ್ತು. ಇದೇ ವೇದಿಕೆಯ ಮೇಲೆ, ಸ್ವಲ್ಪ ಹುಡುಕಾಟ 
ಮತ್ತು ಸಮೀಕ್ಷೆ ನಡೆಸಿ ಉತ್ತರಿಸಬೇಕಾದಂತಹ ಲಘು ಪ್ರಶ್ನೆಗಳನ್ನೂ 
ಸೇರಿಸಿ, ಇದಕಾಗಿ ಯೂಟ್ಯೂಬ್‌ ವಿಡಿಯೋ ಮತ್ತು ಚಿತ್ರಗಳನ್ನು 
ಬಕಸಿಕೊಂಡೆವು. ಮೊದಮೊದಲು ವಿದ್ಯಾರ್ಥಿಗಳಂದ ಉತ್ಸಾಹ- 
ಭರಿತ ಪ್ರತಿಕ್ರಿಯೆಗಳೂ ದೊರೆತವು. ಎನ್‌ಸಿಇಆರ್‌ಟ ಪಠ್ಯ- 
ಪುಸ್ತಕಗಳು ಹಾಗು ನೋಟ್‌ ಬುಕ್‌ಗಳನ್ನು ಕೂಡ ವಿದ್ಯಾರ್ಥಿಗಳಗೆ 
ಒದಗಿಸಿ, ನಮ್ಯ ಆನ್‌ಲೈನ್‌ ಕೆಲಸದ ಜೊತೆ ಇವುಗಳನ್ನೂ 
ಬಳಸಿಕೊಂಡೆವು. ಈ ಸಂದರ್ಭದಲ್ಲ ಪಠ್ಯಪುಸ್ತಕಗಳು ಮಾತ್ರವೇ 
ವಿದ್ಯಾರ್ಥಿಗಳ ಮನೆಯಲ್ಲದ್ದ ಶೈಕ್ಷಣಿಕ ಸಂಪನ್ಮ್ಕೂಲವಾಗಿದ್ದವು. 
ಆದರೆ, ತನ್ನ ತರಗತಿಗೆ ತಕ್ಲುದಾದ ಬುದ್ಧಿಮತ್ತೆ ಹೊಂದಿರುವ 
ವಿದ್ಯಾರ್ಥಿ ಮಾತ್ರ ಪಠ್ಯಪುಸ್ತಕವನ್ನು ಪ್ಲ್ರಯಂ-ಕಅಕೆಯ ವಸ್ತುವಾಗಿ 
ಬಳಸಲು ಸಾಧ್ಯವಿತ್ತು. 


ಇತರ ಸಂಪನ್ಮೂಲಗಳು 


ವಿದ್ಯಾರ್ಥಿಗಳು ನೈಸರ್ಗಿಕ ವಿದ್ಯಮಾನಗಳನ್ನು ವೀಕ್ಷಿಸುವ. ಸರಳ 
ತನಿಖೆ ಮತ್ತು ಪ್ರಯೋಗಗಳನ್ನು ನಡೆಸುವ, ದೈನಂದಿನ 
ಚಟುವಟಕೆಗಳನ್ನು ದಾಖಅಸುವ ಹಾಗು ತಮ್ಮ ದೈನಂದಿನ 
ಅನುಭವಗಳನ್ನು ಕುರಿತು ಜಿಂತಿಸುವ ಪ್ರಕ್ರಿಯೆಗಳನ್ನು 
ಅವಲಂಚಬಸಿದ ಹಲವು ಆನ್‌ಲೈನ್‌ ಚಟುವಟಕೆಗಳಗೆ ಪಠ್ಯಪುಸ್ತಕದ 
ಅಗತ್ಯ ಜೀಳುತ್ತಿರಲಅಲ್ಲ. ಇದರ ಜೊತೆಗೆ ಪ್ರಾಸಬದ್ಧ ಕವನಗಳ, 


ಕಥೆಗಳ, ಹಾಡುಗಳ ಮತ್ತು ಹಲವಾರು ವಿಷಯಗಳ ಮೂಲ 
ಪರಿಕಲ್ಪನೆಗಳ ವಿವರಣಿಗಳಗೆ ಸಂಬಂಧಿಸಿದ ಯೂಟ್ಯೂಬ್‌ 
ವಿಡಿಯೋಗಳ ಕೊಂಡಿಗಳನ್ನು ವಾವು ಮಕ್ಷಳೊಂದಿಗೆ ಹಂಚಿ- 
ಕೊಂಡಿದ್ದೆವು. ಇನ್ನೂ ಅನೇಕ ಸಂಪನ್ಮೂಲಗಳನ್ನು ಶಾಲೆಯ 
ಫೇಸ್‌ಬುಕ್‌ ಪುಟದ ಮೂಲಕ ಹಂಚಿಕೊಂಡೆವು. ಇವೆಲ್ಲದರ 
ಜೊತೆಗೆ, ಸ್ಥಳೀಯ ಸನ್ನಿವೇಶವನ್ನು ಕುರಿತಾದ ಎನ್‌ಸಿಇಆರ್‌ಟ 
ಮತ್ತು ಏಕಲವ್ಯ ಪಠ್ಯಪುಸ್ತಕಗಳಂದ ಆಯ್ದ ಅಧ್ಯಾಯಗಳಗೆ 
ಅನೇಕ ಯೂಟ್ಯೂಬ್‌ ವಿಡಿಯೋಗಳನ್ನು ಸಿದ್ಧಪಡಿಸಿದೆವು. 


ನಮ್ಮ ಆನ್‌ಲೈನ್‌ ಕೆಲಸದ ಉದಾಹರಣೆಗಾಗಿ, ನಾವು ವಾಟ್ಯ್ಯಾಪ್‌ 
ಮೂಲಕ ಒಂದನೇ ತರಗತಿಯ ವಿದ್ಯಾರ್ಥಿಗಳಗೆ ಅವರ ಪಠ್ಯಪುಸ್ತಕ 
ಆಧಾರಿತ "ಮನೆಗೆಲಸದ ಬಗ್ಗೆ ಕಳುಹಿಸಿದ ಸಂದೇಶವನ್ನು ಮೋಡಿ: 


wa eet! sre fea #1 fear Rafera-w & de 76 @1 
emf sr Sed TE Ff TAT PY GPT SUA ex $ fad 
are ge for sem Ret ete ARG | So I 
N77 wang nfefafe qa FT fea TP SI ‘se fT 
ed’ #1 so Age 2 Pf | or see A ple dha 
a fa] 

(ಪ್ರಿಯ ಮಕ್ಕಳೇ. ನಿಮ್ಮಲ್ಲರುವ ಹಿಂದಿ ಪುಸ್ತಕ "ರಿಮ್‌ ಜಮ್‌-?, 
ಪುಟ ಸಂಖ್ಯೆ 76ನ್ನು ತೆರೆಯುರಿ. ಅಲ್ಪರುವ "ಪತಂಗ್‌' ಎಂಬ 
ಕವನವನ್ನು ಹದಿ. ನಿಮ್ಮ ಮನೆಯ ಯಾವುದೇ ಸದಸ್ಯರಿಗೂ &ದಿ 
ಹೇಆ, ಆ ಬಳಕ ಅದನ್ನು ಧ್ವನಿಮುದಿಸಿ ನಮಗೆ ಕಳುಹಿಸಿ! ಆ ನಂತರ 
ಪುಟ ಸಂಖ್ಯೆ 77ರಲ್ಲ ಸೂಚಿಸಿದಂತೆ "ಪತಂಗ್‌ ಕಾ ಚಿತ್ರ 
ಬನಾಯಿಯೆ' ಮತ್ತು ಅಬ್‌ ಕವಿತಾ ಬನಾಯೆ' ಅಭ್ಯಾಸವನ್ನು 
ನೋಟ್‌ಬುಕ್‌ನಲ್ಲ ಮಾಡಿರಿ! ಅದರ ಚಿತ್ರವನ್ನು ತೆಗೆದು ನಮಗೆ 
ಕಳುಹಿಸಿರಿ!) 


ಮತ್ತೊಂದು ಉದಾಹರಣೆಯೆಂದರೆ, ಬುಕ್‌ ಬಾಕ್‌ನವರು 
ಸಿದ್ದಪಡಿಸಿದ ವಿಡಿಯೋ ಕಥೆಯೊಂದನ್ನು ಯೂಟ್ಯೂಬ್‌ಗೆ 
ಸೇರಿಸಿದ್ದು: ಇಬ್ಬರು ಸ್ನೇಹಿತರು ತಮ್ಮ ಮೊದಲ ಮನೆಯನ್ನು ವಿವಿಧ 
ಪ್ರಾಣಿಗಳ ಸಲಹೆಯಿಂದ ನಿರ್ಮಿಸುವ ಸಂತಾಲ್‌ ಜಾನಪದ 
ಆಧಾರಿತ (ಫಸ್ಟ್‌ ಹೌಸ್‌) “ಮೊದಲ ಮನೆ”ಯೆಂಬ ಕಥೆಯೇ ಇದು. 
ಇದರಲ್ಲ ಪ್ರತಿಯೊಂದು ಪ್ರಾಣಿಯೂ ತನ್ನದೇ ದೇಹದ ಒಂದು 
ಅಂಗವನ್ನು ಹೋಲುವ ಮನೆಯ ಭಾಗವನ್ನು ನಿರ್ಮಿಸಲು ಸಲಹೆ 
ನೀಡುತ್ತದೆ. ಸ್ನೇಹಿತರಿಬ್ಬರೂ ಸೇರಿ ಸಂಪೂರ್ಣ ಮನೆಯನ್ನು 
ನಿರ್ಮಿಸಲು ಬೇಕಾಗುವ ಸಾಮರ್ರಿಗಳನ್ನು ಸಂಗ್ರಹಿಸುತ್ತಾರೆ. ಇದನ್ನು 
ಅನುಸರಿಸಿ ಈ ಕೆಳಗಿನ ಪ್ರಶ್ನೆಗಳನ್ನು ಕೇಕಲಾಲಯುತು: ಈ 
ವಿಡಿಯೋ ಕಥೆಯನ್ನು ಮೋಡಿದ ನಂತರ "ಗುಂಪುಕೆಲಸ"'ಕ್ಕೆ ಇದು 
ಉದಾಹರಣೆಯಾಗಬಹುದೆಂದು ನಿಮಗನ್ನಿಸುತ್ತದೆಯೇ? ಅದು 
ಯಾವ ರೀತಿ? ಈ ವಿಡಿಯೋದಲ್ಲ ಎಷ್ಟು ಪ್ರಾಣಿಗಳದ್ದವು? 
ಮನೆಯನ್ನು ಯಾವ ವಸ್ತುವಿನಿಂದ ನಿರ್ಮಿಸಲಾಯುತು 
(ಮರ/ಇಟ್ಟಣಗೆ)? ಮನೆಯ ಯಾವ ಭಾಗವನ್ನು ಬದಿರಿನಿಂದ 
ನಿರ್ಮಿಸಲಾಲುತು? ಇತ್ಯಾದಿ. 


ಆನ್‌ಲೈನ್‌ ವೇದಿಕೆಯ ಸ್ವರೂಪ 


ಪರಸ್ಪರ ಮುಖಾಮುಖಯಾಗದ, ಅಸಮಕಾಲೀನ ದೂರಶಿಕ್ಷಣ” 
ಶೈಕ್ಷಣಿಕ ಚಟುವಟಕೆಗಳು ನಿಷ್ಟಯೋಜಕ ಎಂದು ನಾವು ಕ್ರಮೇಣ 
ಮನಗಂಡೆವು. ಆದ್ದರಿಂದ ಸ್ಕಾರ್ಟ್‌ಫೋನ್‌ ಮತ್ತು ಆನ್‌ಲೈನ್‌ 
ಸಂಪರ್ಕ ಲಭ್ಯವಿದ್ದು. ತಾವಾಗಿಯೇ ಸೇರಲು ಬಯನಸಿದಂತಹ 
ವಿದ್ಯಾರ್ಥಿಗಳಗಾಗಿ ಗೂಗಲ್‌ ಮೀಟ್‌ ಮೂಲಕ ಆನ್‌ಲೈನ್‌ನಲ್ಲೇ 


ಸಮಕಾಲೀನ ಶೈಕ್ಷಣಿಕ ಚಟುವಟಕೆಗಳನ್ನು ಪ್ರಾರಂಭಿಸಿದೆವು. 
ಯಾರ ಬಳ ಸ್ಕಾರ್ಟ್‌ಫೋನ್‌ ಮತ್ತು ಆನ್‌ಲೈನ್‌ ಸಂಪಕರ್ಕ- 
ವಿರಲಲ್ಲಪೋ ಅಂತಹ ವಿದ್ಯಾರ್ಥಿಗಳು ದೂರವಾಣಿಯ ಮೂಲಕ 
ಭಾಗವಹಿಸಬಹುದಾಗಿತ್ತು. 


ಪ್ರತಿಯೊಂದು ಆನ್‌ಲೈನ್‌ ವೇದಿಕೆಯೂ ತನ್ನದೇ ಆದ 
ಅನುಕೂಲತೆಯನ್ನು ಹೊಂದಿದೆ. ದೂರವಾಣಿಯ ನಿದರ್ಶನವನ್ನೇ 
ತೆಗೆದುಕೊಂಡರೆ, ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸುಲಭವಾಗಿ 
ದೊರಕುವಂತಿದ್ದು. ನೆಟ್‌ವರ್ಕ್‌ ಸಮಸ್ಯೆ ಇಲ್ಲ ಇಲ್ಲವೇ ಇಲ್ಲ 
ಎನ್ನಬಹುದು. ಅಲ್ಲದೆ ವಾಲ್ಕ್ಯಾಪ್‌ನ ಮೂಲಕ ವಿಡಿಯೋಗಳು, 
ಧ್ಹನಿಮುದಿಕೆಗಳು. ಗೂಗಲ್‌ ಫಾರ್ಮ್‌ ಮತ್ತು ಜಾಲತಾಣಗಳ 
ಕೊಂಡಿಗಳು. ಚಿತ್ರಗಳು ಮತ್ತು ದಸ್ತಾವೇಜುಗಳನ್ನು ಕೂಡ ಬಹಳ 
ಸುಲಭವಾಗಿ ಹಂಚಿಕೊಳ್ಳಬಹುದು. ಹಾಗೆಯೇ, ಇದು ಯಾವುದೇ 
ದೊಡ್ಡ ತಂಡದ ಸದಸ್ಯರೆಲ್ಲರೂ ತಮ್ಮ ತಮ್ಮ ಅನಿಸಿಕೆ / 
ಅಭಿಪ್ರಾಯಗಳನ್ನು ತಕ್ಷಣದಲ್ಲ ಪರಪ್ಪರ ವಿನಿಮಯ ಮಾಡಿಕೊಳ್ಳಲು 
ಸಹಕಾರಿಯಾಗಿದೆ. ಫೇಸ್‌ಬುಕ್‌ ಅನ್ನು ಒಂದು ಡಿಜಟಲ್‌ 
ಸಂಪನ್ಮೂಲಗಳ ಭಂಡಾರವನ್ನಾಗಿ ಉಪಯೋಗಿಸಬಹುದಲ್ಲದೇ 
ಪರಸ್ಪರ ಹಂಚಿಕೆಗಾಗಿ ಹಾಗು ಚರ್ಚಾವೇದಿಕೆಯಾಗಿ ಬಳಸಿಕೊಳ್ಳ- 
ಬಹುದು. ಫೇಸ್‌ಬುಕ್‌ಗೆ ಜ ಮೇಲ್‌ ಖಾತೆಯ ಅವಶ್ಯಕತೆಯುದ್ದರೆ, 
ಯೂಟ್ಯೂಬ್‌ ವಿಡಿಯೋಗಳ ಭಂಡಾರವನ್ನು ಜ ಮೇಲ್‌ ಬಾತೆ 
ಇಲ್ಲದೆಯೂ. ಯಾರು ಬೇಕಾದರೂ. ಉಪಯೋಗಿಸಬಹುದು. 
ಫೇಸ್‌ಬುಕ್‌ ಮತ್ತು ಯೂಟ್ಯೂಬ್‌ ವೇದಿಕೆಗಳೆರಡೂ ಕಾರ್ಯ- 
ಕಲಾಪಗಳನ್ನು ನೇರಪ್ರಸಾರ ಮಾಡಬಲ್ಲ ಕ್ಷಮತೆ ಹೊಂದಿವೆ. 
ಗೂಗಲ್‌ ಮೀಬಟ್‌ಗೆ ವ್ಯಕ್ತಿಗತ ಮತ್ತು ತಂಡದ ಕಾರ್ಯ- 
ಕ್ರಮಗಳೆರಡಕ್ಕೂ ಬೆಂಬಲ ನೀಡಬಲ್ಲ ಅನುಕೂಲತೆ ಇದೆ. 
ಆದಾಗ್ಯೂ, ಇದಕ್ಕೆ ಸಾಕಷ್ಟು ಆನ್‌ಲೈನ್‌ ಬ್ಯಾಂಡ್‌ವಿಡ್ಜ್‌ನ 
ಅವಶ್ಯಕತೆಯುರುವುದರಿಂದ ಇದು ಕೆಲವೇ ಕೆಲವು 
ವಿದ್ಯಾರ್ಥಿಗಳಗಷ್ಟೇ ಸೀಮಿತವಾಗಿದೆ. 


ವಿವಿಧ ರೀತಿಯ ಕಾರ್ಯಯೋಜನೆಗಳನ್ನು ಪರಿಣಾಮಕಾರಿಯಾಗಿ 
ನಿರ್ವಹಿಸಲು ಮನೆಮನೆ ಭೇಟಯ ಜೊತೆಗೆ ಈ ಎಲ್ಲಾ ಆನ್‌ಲೈನ್‌ 
ವೇದಿಕೆಗಳನ್ನು ಬಳಸಿಕೊಳ್ಳಲು ಪ್ರಯತ್ನಿಸಿದ್ದೇವೆ. 


ನಾವು ಕಅತದ್ದು 


ಪಠ್ಯಪುಸ್ತಕದಲ್ಲನ ಅಧ್ಯಾಯಗಳ ಪಿಡಿಎಫ್‌ ಪ್ರತಿಗಳನ್ನು ಅಥವಾ 
ಪ್ರೀನ್‌ಶಾಟ್‌ಗಳನ್ನು ವಿಧ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳುವುದು 
ಪರಿಣಾಮಕಾರಿಯಲ್ಲವೆಂದು ನಮಗೆ ತಿಆದಿತ್ತು, ಆದಾಗ್ಯೂ, 
ಪೋಷಕರ ಆಗ್ರಹದಿಂದಾಗಿ, ನಾವು ಒಪ್ಪಿಕೊಳ್ಳಬೇಕಾಗಿ ಬಂದಿತು 
(ಈ ಕಡತಗಳ ಹಂಚಕೆಯ ಇತಿಮಿತಿಗಳನ್ನು ಪೋಷಕರೂ 
ಶೀಘ್ರವಾಗಿ ಅರಿತುಕೊಂಡರು). 


ಲಾಕ್‌ಡೌನ್‌ ನಿರ್ಬಂಧಗಳು ಸಡಿಲಗೊಂಡೊಡನೆ 
ವಿದ್ಯಾರ್ಥಿಗಳಂದ ಬರುವ ಆನ್‌ಲೈನ್‌ ಪ್ರತಿಕ್ರಿಯೆಗಳು ಬಹಳ 
ಕಡಿಮೆಯಾದವು. ಮೊಬೈಲ್‌ ಸಾಧನಗಳ ಲಭ್ಯತೆ ಕಡಿಮೆ- 
ಯಾಗುವುದೂ ಸೇರಿದಂತೆ. ಅನೇಕ ಕಾರಣಗಳಂದಾಗಿ, 
ವಿದ್ಯಾರ್ಥಿಗಳು ಒಟ್ಟಾರೆಯಾಗಿ ಶೈಕ್ಷಣಿಕ ಕಾರ್ಯಚಟುವಟಕೆಯಲ್ಲ 
ತೊಡಗಿಸಿಕೊಳ್ಳುವುದು ಕುಂಠಿತವಾಯುತು. ಪ್ರತಿಕ್ರಿಯೆಯು 
ನಿಧಾನವೂ ನಿರೀಕ್ಷಿತ ಮಟ್ಟದ್ದು ಆಗಿರದೇ ಇರಲು ದುರ್ಬಲ ಹಾಗು 
ಆಗಾಗ ಕಡಿತಗೊಳ್ಳುವ ಆನ್‌ಲೈನ್‌ ಸಂಪರ್ಕ ಅತಿಮುಖ್ಯ 
ಕಾರಣಗಳಲ್ಲ ಒಂದಾಗಿತ್ತು. ಹಲವು ಸಂದರ್ಭಗಳಲ್ಲ. 
ವಿದ್ಯಾರ್ಥಿಗಳು ತಮ್ಮ ಕೆಲಸವನ್ನು ಮುಗಿಸಿದ್ದರೂ ಸಹ ವಾಟಾಪ್‌ 
ನಲ್ಲ ನಮ್ಮ ಜೊತೆ ಹಂಚಕೊಳ್ಳಲಾಗುತ್ತಿರಅಲ್ಲ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


78 


ಲಾಕ್‌ಡೌನ್‌ ನಿರ್ಬಂಧಗಳು ತೆರವಾದ ಬಳಕ ನಾವು ಕರಪತ್ರಗಳು, 
ಕಾರ್ಯಹಾಳೆ ಮತ್ತು ಹಸ್ತಪ್ರತಿಗಳನ್ನು ವಾರಕ್ಕೊಮ್ಮೆ ಅಥವಾ 
ಹದಿನೈದು ದಿನಗಳಗೊಮ್ಮೆ ಅವರ ಮನೆಗಳಗೇ ತಲುಪಿಸಿದೆವು. 
ಸ್ಮಾರ್ಟ್‌ಫೋನ್‌ ಲಭ್ಯತೆ ಮತ್ತು ಸೀಮಿತ ಆನ್‌ಲೈನ್‌ ಸಂಪರ್ಕಗಳ 
ಸಮಸ್ಯೆಯನ್ನು ನೀಗಲು ನಾವು ವಿದ್ಯಾರ್ಥಿಗಳು ಮನೆಯಲ್ಲೇ 
ಕುಆತು ಶೈಕ್ಷಣಿಕ ಬೆಂಬಲವನ್ನು ಪಡೆಯಲು ಸಾಧ್ಯವಾಗುವಂತೆ 
ನೋಡಿಕೊಂಡೆವು. 


ನಾವು 15 ದಿನಗಕ ಆವರ್ತಕಾಲದಲ್ಲ ಶೇಕಡಾ 8೦ರಿಂದ 8ರರಷ್ಟು 
ವಿದ್ಯಾರ್ಥಿಗಳ ಮನೆಗಳಗೆ ಹಾಗು 30೦ ದಿನಗಳ ಆವರ್ತಕಾಲದಲ್ಲ 
ಶೇಕಡಾ ರಿಂದ 10ರಷ್ಟು ವಿದ್ಯಾರ್ಥಿಗಳ ಮನೆಗಳಗೆ ಭೇಟ 
ನೀಡಲು ಮಾತ್ರ ಸಾಧ್ಯವಾಗಿರುವುದು ಆಸಕ್ತಿಕರ ವಿಚಾರವಾಗಿದೆ. 
ಶೇಕಡಾ 5ರಷ್ಟು ವಿದ್ಯಾರ್ಥಿಗಳು ಬಹು ದೂರದ ಜಾಗಗಳಲ್ಲ 
ವಾಸವಿದ್ದುದರಿಂದ ಭೇಟ ಅಸಾಧ್ಯವಾಗಿತ್ತು. ಹಾಗಾಗಿ, 
ಇವರೊಂದಿಗೆ ವಾಲ್ಯಾಪ್‌. ಗೂಗಲ್‌ ಮೀಟ್‌ ವೇದಿಕೆಗಳಲ್ಲೇ 
ಸಂವಹನ ಅನಿವಾರ್ಯವಾಗಿತ್ತು. ಉಳದ ಶೇಕಡಾ ರರಷ್ಟು 
ವಿದ್ಯಾರ್ಥಿಗಳನ್ನು ಯಾವಾಗಲಾದರೊಮ್ಮೆ ಮಾತ್ರ ಭೇಟಮಾಡಲು 
ಸಾಧ್ಯವಾಯಿತು. 


ಶಿಕ್ಷಕರಾಗಿ ವಾವು ಆನ್‌ಲೈನ್‌ ದೂರಶಿಕ್ಷಣದಲ್ಲ ವಿದ್ಯಾರ್ಥಿಗಳು 
ತಮ್ಮನ್ನು ತೊಡಗಿಸಿಕೊಳ್ಳುವಂತೆ ಮಾಡಿದ ಪ್ರಯತ್ನದಿಂದ 
ಬಹಳಷ್ಟು ಕಅತಿದ್ದೇವೆ. ಉದಾಹರಣೆಗೆ, ಕೆಲವು ವಿಷಯಾಧಾರಿತ 
ಕಾರ್ಯಯೋಜನೆಗಳಗಾಗಿ ಹಲವು ವಿಷಯಗಳ ನಡುವೆ ಇದ್ದ 
ಗಡಿಗಳನ್ನು ಮೀರಬೇಕಾಗಿ ಬಂದಿತು. ಇದರ ಜೊತೆಗೆ, 
ವಿದ್ಯಾರ್ಥಿಗಳಗೆ ವಿಷಯಗಳನ್ನು ಪ್ರಸ್ತುತಪಡಿಸುವ ಮುನ್ನ ಪ್ರತಿ 
ವಿಷಯವನ್ನೂ. ಪರಿಕಲ್ಪನೆಯನ್ನೂ ಆಳವಾಗಿ ಅಧ್ಯಯನ 
ಮಾಡಬೇಕಾಗಿ ಬಂದಿತು. ರುಚಿ ಅವರು ಹೇಳುವಂತೆ, "ಕಲೆ ನನ್ನ 
ಆಸಕ್ತಿಯ ಕ್ಷೇತ್ರವಾಗಿದ್ದು. ಅದನ್ನು ಕಅಸುವಾಗ ನಾನು ಬಹಳ 
ಸಹಜ ಸ್ತಾಭಾವಿಕವಾಗಿರುತ್ತೇನೆ. ಆದರೆ, ನಾನು ಇಂದ್ಲಿಷ್‌, ಹಿಂದಿ, 
ಗಣಿತಗಳನ್ನು ಒಂದು ಮತ್ತು ಎರಡನೆಯ ತರಗತಿಗಳಗೆ ಕಅಸಲು 
ಪ್ರಾರಂಭಸಿದಾಗ ಆ ವಿಷಯಗಳ ಮೇಲೂ ನನಗೆ ಆಸಕ್ತಿ ಹುಲ್ಟತು. 
ಅಷ್ಟೇ ಅಲ್ಲದೆ, ನಾನು ಕಾರ್ಯಹಾಕೆ ವಿನ್ಯಾಸವನ್ನು. ಗೂಗಲ್‌ 
ಶೀಟ್‌ ಬಳಸುವುದನ್ನು. ಯೂಟ್ಯೂಬ್‌ ವಿಡಿಯೋ ನಿರ್ಮಾಣವನ್ನು 
ಹಾಗು ಕಥೆಗಳನ್ನು ನಿರೂಪಿಸಲು ಕಲಅತಿದ್ದೇನೆ”'. 


HM 


ತಜ್ಞ; 
ಪ್ರಸ 
ಈ 


ಕ್ತ 
ಲೇಖನವು ತಂಡದ ಪ್ರತಿಯೊಬ್ಬರ ಕೆಲಸದ ಫಲವಾಗಿದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


ಆನ್‌ಲೈನ್‌ ಶಿಕ್ಷಣದ ಸವಾಲುಗಳು 


ಮೊಬೈಲ್‌ ಫೋನ್‌ ಪರದೆಗಳ ಕಿರಿದಾದ ಗಾತ್ರ. ದುರ್ಬಲ 
ಆನ್‌ಲೈನ್‌ ಸಂಪರ್ಕ, ಮನೆಗಳಲ್ಲಿ ಪೂರಕ ಶೈಕ್ಷಣಿಕ 
ವಾತಾವರಣದ ಕೊರತೆ, ವಿದ್ಯಾರ್ಥಿಗಳು ಆನ್‌ಲೈನ್‌ 
ತರಗತಿಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳದಿರುವುದು. ಶೈಕ್ಷಣಿಕ 
ಉದ್ದೇಶಕ್ಸಾಗಿ ಡಿಜಟಲ್‌ ತಂತ್ರಜ್ಞಾನದ ಬಳಕೆಯ 
ಪರಿಚಯವಿಲ್ಲದಿರುವುದು ನಾವು ಎದುರಿಸಿದ ಕೆಲವು ಪ್ರಮುಖ 
ಸವಾಲುಗಳು. ಇದಲ್ಲದೇ, ಅನೇಕ ವಿದ್ಯಾರ್ಥಿ ಕುಟುಂಬಗಳು 
ಆನ್‌ಲೈನ್‌ ಸಂಪರ್ಕಕ್ಷಾಗಿ ಹಣ ಹೊಂದಿಸುವ ಸ್ಲಿತಿಯಲ್ಲರಲಅಲ್ಲ. 
ಮನೆಯಲ್ಪ್ಲನ ಏಕೈಕ ಮೊಬೈಲನ್ನು ಅನೇಕ ಮಕ್ಕಳು ಏಕಕಾಲಕ್ಕೆ 
ಬಳಸಬೇಕಾಗಿ ಬರುವ ಸನ್ನಿವೇಶ ಮತ್ತೊ೦ದು ಸಮಸ್ಯೆಯಾಗಿತ್ತು. 


ಮುಂದಿನ ದಾರಿ 


ಕೋವಿಡ್‌-19 ಒಂದು ಜಟಲವೂ, ಅಭೂತಪೂರ್ವವೂ ಆದ 
ಪರಿಸ್ಥಿತಿಯನ್ನು ಸೃಷ್ಟಿಸಿದೆ. ಶಿಕ್ಷಕರಾಗಿ ವಾವು ವಿದ್ಯಾರ್ಥಿಗಳ 
ಕಲಕೆಯಲ್ಲ ಕಂಡುಬರುವ ಜರುಕುಗಳನ್ನು ತುಂಬಬೇಕಿತ್ತು: ಆದರೆ, 
ವ್ಯವಸ್ಥಿತ ತರಗತಿಗಳ. ನಡೆಯುವಂತೆ ವಿದ್ಯಾರ್ಥಿಗಳೊಂದಿಗೆ 
ವೈಯುಕ್ತಿಕವಾಗಿ ಸಂವಹನ ನಡೆಸಲು ಸಾಧ್ಯವಿರಲಲ್ಲ ಅಥವಾ 
ಲಭ್ಯವಿರುವ ಬೋಧನಕಲೆಯ ಸಂಪನ್ಕೂಲಗಳನ್ನಾಗಲೀ, ಕಲಕಾ 
ಸಂಪನ್ಮೂಲಗಳನ್ನಾಗಲೀ ತಕ್ಷಣದಲ್ಲ ಬಳಸಲು 
ಸಾಧ್ಯವಾಗುತ್ತಿರಅಲ್ಲ. ವಾವು ಪಠ್ಯಪುಸ್ತಕಾಧಾರಿತ ಮನೆಗೆಲಸ. 
ಕಾರ್ಯಹಾಳೆ ಗಳನ್ನು ನೀಡುತ್ತಿದ್ದರೂ. ಪುಸ್ತಕಗಳನ್ನು ಎರವಲು 
ಕೊಡುತ್ತಿದ್ದರೂ. ಸಣ್ಣ ಪ್ರಮಾಣದಲ್ಲ ಮನೆಪಾಠ ಹೇಳುತ್ತಿದ್ದರೂ 
ಆನ್‌ಲೈನ್‌ ಹಾಗು ದೂರ ಶಿಕ್ಷಣಗಳಗೆ ತನ್ನವೇ ಆದ ಮಿತಿಗಳವೆ. 


ಈ ಕ್ಷೇತ್ರದಲ್ಲ ಇನ್ನೂ ಉತ್ತಮ ಕಾರ್ಯವು ಗಿನ ಪರಿಫ್ಯಿತಿಯನ್ನು 
ಅರ್ಥಮಾಡಿಕೊಂಡ ನಂತರ ವಾವು ಇದರಲ್ಲಿ ಹೇಗೆ 
ತೊಡಗಿಸಿಕೊಳ್ಳುತ್ತೇವೆ ಎಂಬುದನ್ನು ಅವಲಂಜಸಿದೆ. ಲಾಕ್‌ಡೌನ್‌ 
ಸಮಯದ ಮತ್ತು ತದನಂತರದ ಎಲ್ಲಾ ಸವಾಲುಗಳನ್ನು 
ಗಮನಿಸಿದ ಬಳಕ ವಿದ್ಯಾರ್ಥಿಗಳ ಮನೆ-ಭೇಟಗೆ ನಾವು ಹೆಚ್ಚನ 
ಒತ್ತು ಕೊಡಲಾರಂಭಸಿದ್ದೇವೆ. ವಾವು ಕಲಕೆಗಾಗಿ ಕ್ರಿಯಾತ್ಮಕ 
ವಿಧಾನಗಳಕಲ್ಪ ತೊಡಗಿಸಿಕೊಳ್ಳುವ ಬಗೆಯನ್ನು ನಿರಂತರವಾಗಿ 
ಅನ್ನೇಷಿಸುತ್ತಿದ್ದು, ಆನ್‌ಲೈನ್‌ ಸಂಪನ್ಕೂಲಗಳನ್ನು ಸೃಷ್ಟಿಸುವ ಹಾಗು 
ಆನ್‌ಲೈನ್‌ ಮೂಲಕ ಕಲಕೆಯಲ್ಲ ತೊಡಗುವುದನ್ನು ಉಳಸಿ 
ಬೆಳೆಸುವ ಕಾರ್ಯದಲ್ಲ ನಿರತರಾಗಿದ್ದು ಭವಿಷ್ಯದಲ್ಲಿ ಎದುರಾಗ- 
ಬಹುದಾದ ಲಾಕ್‌ಡೌನ್‌ ಅಥವಾ ಯಾವುದೇ ತುರ್ತು 
ಪರಿಫ್ಯಿತಿಯನ್ನು ಸಂಭಾಆಸಲು ಸಾಧ್ಯವಾಗುತ್ತದೆ. 


ತೆ 
ಸಮಯದ ಒಟ್ಬಾರೆ ಪಯಣದಲ್ಲ ನಾವು ಇಡೀ ಶಾಲಾ ತಂಡದ ಕೊಡುಗೆಗೆ ತುಂಬು ಹೃದಯದ ಮೆಚ್ಚುಗೆ ವ್ಯಕ್ತಪಡಿಸುತ್ತೇವೆ. 


ಸ್ಕೃತಿ ರಾಥೋಡ್‌ ಅವರು ಉತ್ತರಾಖಬಂಡ್‌ನ ಉತ್ತರಕಾಶಿಯ ಮಟ್ಲಯಲ್ಪರುವ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ 
ಶಾಲೆಯಲ್ಪ ಪ್ರಾಥಮಿಕ ತರಗತಿಗಳಗೆ ಇಂದ್ಲ್ದಿಷ್‌ ಭಾಷೆಯನ್ನು ಕಅಸುತ್ತಿದ್ದಾರೆ. ಇವರನ್ನು 
smriti.rathore @azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ರುಚಿ ಕೊತ್ನಾಲ ಅವರು ಉತ್ತರಾಬಂಡ್‌ನ ಉತ್ತರಕಾಶಿಯ ಮಟ್ಟಯಲ್ಲರುವ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಶಾಲೆಯಲ್ಪ 
ಪ್ರಾಥಮಿಕ ತರಗತಿಗಳಗೆ ಕಲೆ ಮತ್ತು ಕರಕುಶಲತೆಯನ್ನು ಕಅಸುತ್ತಿದ್ದಾರೆ. ಇವರನ್ನು 


ruchi.kotnala@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಮೋನು ಕುಮಾರ್‌ ಅವರು ಉತ್ತರಾಖಂಡ್‌ನ ಉತ್ತರಕಾಶಿಯ ಮಟ್ಲಯಲ್ಪರುವ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ 
ಶಾಲೆಯಲ್ಲ ಪ್ರಾಥಮಿಕ ತರಗತಿಗಳಗೆ ಸಂಸ್ಕೃತವನ್ನು ಕಅಸುತ್ತಿದ್ದಾರೆ. ಅವರನ್ನು 


monu.kumar @azimpremjifoundation.org ಮೂಲಕ ಸಂಪರ್ಕೀಬಹುದು. 


ಅನುವಾದ: ಕುಶಾಲ್‌ ಜಬ. ಎಸ್‌ | ಪರಿಶೀಲನೆ: ನಾಗಮಣಿ ಎಸ್‌ ಎನ್‌ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


79 


